ಕರ್ನಾಟಕ ವಿಧಾನ ಪರಿಷತ್ತು 


” ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


1974 (1644) 
ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ) 


ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
ಉತ್ತರಿಸುವ ದಿನಾಂಕ 23.03.2021 
ಪ್ಲೆ ಉತ್ತರ 
ಕೋಲಾರದಲ್ಲಿರುವ 5: w1sTRON | ಕೋಲಾರ ಜಿಲ್ಲೆಯಲ್ಲಿರುವ ಮೆ: ವಿಸ್ಟಾನ್‌ ಇನ್‌ಫಘೋಕಾಂ 


INFOCOM MANUFACTURING 


(INDIA) Pvt. Ltd. ಎಂದಿನಿಂದ 
ಪ್ರಾರಂಭಗೊಂಡಿತ್ತು ಈ 
ಕಂಪನಿಯಲ್ಲಿ ಹೂಡಿರುವ 


ಬಂಡವಾಳದ ಮೊತ್ತ ಎಷ್ಟು; ಕೆಲಸ 


ಮ್ಯಾನುಫ್ಯಾಕ್ಷರಿಂಗ್‌ (ಇಂಡಿಯಾ) ಪೈ' ಲಿ. ಕಂಪನಿಯು ' ದಿನಾಂಕ | 
29.08.2020 ರಂದು ಪ್ರಾರಂಭವಾಗಿದ್ದು, ಒಟ್ಟು ರೂ.629.19 ಕೋಟಿ 
ಬಂಡವಾಳದೊಂದಿಗೆ 9833 ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿರುತ್ತಾರೆ. 

ದಿನಾಂಕ 12.12.2020 ರ ಘಟನೆ ನಂತರ ಅವರ. ಉದ್ಯೋಗಿಗಳ 


- | ನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ | (ಪೋಲಿಸ್‌ ದಾಖಲಾತಿ) ಪರಿಶೀಲನೆಯೊಂದಿಗೆ . ಮರು ನೇಮಕಾತಿ 
ಎಷ್ಟು' ಪ್ರಕ್ರಿಯೆ ಜಾರಿಯಲ್ಲಿದ್ದು, ದಿನಾಂಕ 15.03.2021 ರವರೆಗೆ 3400 
ಉದ್ಯೋಗಿಗಳನ್ನು ಮರುನೇಮಕಗೊಳಿಸಲಾಗಿರುತ್ತದೆ. 
ಈ ಕಂಪನಿಯು ' ಉತ್ಪಾದಿಸುವ | ಸದರಿ ಕಂಪನಿಯಲ್ಲಿ Smart Phones, IOT Products and Biotech 
ಉತ್ಪನ್ನಗಳು ಯಾವುವು Devices ಉತ್ತನ್ನಗಳ ತಯಾರಿಕೆಯಲ್ಲಿ ತೊಡಗಿರುತ್ತಾರೆ. 
ಸದರಿ ಕಂಪನಿಯಲ್ಲಿ ಗೊಂದಲ |1.. ಉಪ ನಿರ್ದೇಶಕರು, ಕಾರ್ಯಾನೆಗಳು ಮತ್ತು ಬಾಯ್ಲರ್‌ ರವರ ಪ್ರಕಾರ 


ಸೃಷ್ಟಿಯಾಗಿ, ಗಲಾಟೆಗಳಾಗಿ “ಲಾಕ್‌ 
ಡೌನ್‌” ಮಾಡಲು ಕಾರಣಗಳೇನು; 
ಇದರ ಹಿಂದೆ ಇರುವ ಶಕ್ತಿಗಳಾವುವ; 


ಇದರಿಂದಾಗಿ ಆಗಿರುವ ನಷ್ಟ ಎಷ್ಟು; 


ಸಂಸ್ಥೆಯು ತಮ್ಮ ಉದ್ಯೋಗಿಗಳ ಸಂಖ್ಯೆಯನ್ನು ಒಂದು ತಿಂಗಳ 
ಒಳಗಾಗಿ 5000 ರಿಂದ 10000 ರವರೆಗೆ ಹೆಚ್ಚಿಸಿದ್ದು, ಉದ್ಯೋಗಿಗಳ 
ಹಾಜರಾತಿ ದಾಖಲಿಸುವುದು ಸೂಕ್ತ 'ವ್ಯವಸ್ಥೆ ಇಲ್ಲದಿರುವ ಕಾರಣ 
ಪ್ರಮುಖ ವಿಷಯವಾಗಿರುತ್ತದೆ. oo 
2. ಈ ಘಟನೆಯಿಂದ ಅಂದಾಜು ರೂ50 ಕೋಟಿ ಸ್ತಿರಾಸ್ಸಿ ನಷ್ಟ 
ಉಂಟಾಗಿದೆ ಎಂದು ಘಟಕದವರು ಮೌಖಿಕವಾಗಿ ತಿಳಿಸಿರುತ್ತಾರೆ. 


ಈ ಗಲಭೆ, ಗೊಂದಲದ ಬಗ್ಗೆ 
ಸತ್ಯಾಸತ್ಯತೆ ತಿಳಿಯಲು ಸರ್ಕಾರ 
ತನಿಖೆ ಪ್ರಾರಂಭಿಸಿದೆಯೇ? 
(ತನಿಖೆಯ ವಿವರಗಳನ್ನು 
ನೀಡುವುದು) 


ಕಾರ್ಮಿಕ ಹಾಗೂ ಪೋಲಿಸ್‌ ಇಲಾಖೆಗಳು ಘಟನೆಯ ಕುರಿತು 
ಪರಿಶೀಲಿಸುತ್ತಿವೆ. 


ಸಿಐ 119 ಎಸ್‌ಪಿಐ 2021 


M 


(ಜಗದೀಶ್‌ ಶೆಟ್ನರ) - 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
“ಸಾರ್ವಜನಿಕ ಉದ್ದಿಮೆಗಳ ಸಜೆವರು. 


